ಡಾ! ಚೆನ್ನಬಸವ ಹಿರೇಮಠ* 


ನಂದವಾಡಿಗೆ ಶಾಸನದ ಭಾನನಗಂಧವಾರಣ-ಒಂದು ಸ್ಪಷ್ಟನೆ 


ಇಂದಿನ ಬಿಜಾಪುರ ಜಿಲ್ಲೆಯ ಹುನಗುಂದ 
ಇ em 
ತಾಲ್ಲೂಕಿನ ನಂದವಾಡಿಗೆಯು ಪ್ರಾಚೀನ ಕರಡಿಕಲ್ಲು-೪೦೦ 
ವಿಭಾಗದ ಒಂದು ಅಗ ಹಾರವಾಗಿತ್ತು.! ಕಾಲನಿರ್ದೇಶನ 
i ಕ ದೆ 
ವಿಲ್ಲದ ಚಾಲುಕ್ಕ ತ್ರೈಳೋಕ್ಕವಂಬ ಒಂದನೆಯ 
ಸೋಮೇಶ್ವರ (ಕ್ರಿ.ಶ. ೧೦೪೩-೧೦೬೮)ನ ಆಳ್ಲಿಕೆಯಲ್ಲಿ 
ಯ. ಮಾ 


ಚನೆಯರಾದ ಅಲ್ಲಿಯ ಒಂದು ಶಾಸನ ತುಂಬ ಪ್ರಾಮು 
ಖೃತೆಯನ್ನು ಪಡೆದಿವೆ2 ನಾಗಲಿಂಗ ದೇವಾಲಯದ 
ಎದುರಿನ ಕಂಬದ ಮೂರು ಮುಖಗಳಲ್ಲಿ ಕೊರೆಯಲ್ಪಟ್ಟ 
ಅದರ ಮೊದಲನೆಯ ಭಾಗ ಚಕ್ರವರ್ಶಿ ಮುತ್ತು ಅಸ್ಪಷ್ಟ 
ಮಹಾಮಂಡಳೇಶ್ವರರ ಆಳ್ವಿಕೆಯನ್ನು, ಎರಡನೆಯ 
ಭಾಗ “ಭಾವನಗಂಧವಾರಣ'ನ ದಾನದ ವಿವರಗಳನ್ನು 
ಮತ್ತು ಮೂರನೆಯ ಭಾಗವು ಫಲಶ್ರುತಿಯನ್ನು ಒಳ 
ಗೊಂಡಿದೆ. ಚಕ್ಪವರ್ತಿ ಸೋಮೇಶ್ವರ ಮತ್ತು ಆತನ 
ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯವಿಲ್ಲ. 
ಆದರೆ ಅಲ್ಲಿಯ ಮಹಾಮಂಡಳೇಶ್ವರ ಮತ್ತಾ ಭಾವನ 
ಗಂಧವಾರಣರು ಒಬ್ಬನೆ ? ಅಥವಾ ಬೇರೆ ಬೇರೆ 


ವ್ಯಕ್ತಿಗಳೆ ? ಎಂಬ ಬಗ್ಗೆ ಚರ್ಚೆ ನಡೆದಿದೆ. 


ಶಾಸನ ಸಂಪಾದಕರು ಇದರ ಕಾಲ ಕ್ರಿ.ಶ. ೧೦೭೦ 
ಎಂದು ನಿರ್ಣಯಿಸುತ್ತ ಇಲ್ಲಿಯ ಮಹಾಮಂಡಳೇಶ್ವರನ 


೯ 


1 ಹಣ ಭY], ೫೫೮, ಹೊಯ್ಸಳ ವೀರಬಲ್ಲಾಳದೇವ. 
2 ಅದೇ. XU) ೧೦೩, ಕ್ರಿ. ಹ. ೧೦೭೦, ನಂದವಾಡಿಗ್ಗೆ ಹುನಗುಂದ 
3 


ಹೆಸರಿರುವ ಭಾಗ ತ್ರುಟಿತವಾಗಿದ್ದು, ಭಾವನಗಂಧ 
ವಾರಣನೂ ಯಾರೆಂಬುದು ಸ್ಪಷ್ಟವಾಗುವುದಿಲ್ಲ ಎಂದಿ 
ದ್ಹಾರೆ.3 ಡಾ| ಪಿ.ಬಿ. ದೇಸಾಯಿ ಅವರು ಒಂದು ಹೆಜ್ಜೆ 
ಹೋಗಿ ಈ ಮಹಾಮಂಡಳೇಶ್ವರನು 
`ಭಾವನಗಂಧವಾರಣ' ಬಿರುದನ್ನು ಧರಿಸಿದ್ದು , ದುರ್ದೆ ವ 
ದಿಂದ ಆತನ ಹೆಸರಿರುವ ಶಾಸನದ ಭಾಗ ತ್ರುಟಿತ 


A ತಾತೆ EN ಹ್‌ ಶಿ 

ತ ಎಂದಿದ್ದಾರೆ... ಈಚೆಗೆ ಡಾ! ಹಂಪನಾ 
ಷಾ ರ ಬೌ ಕ್‌ ತಾರಾ ರಾರ pe “ಇಷ್ಟ poy 

ಅವರಂ ಇನ್ಲಿಯ ವಂಹಾಮಂಡಳೇಶ 5 ಚಕ್ಕೆವರ್ತಿ 


ಒಂದನೆಯ ಸೋಮೇಶ್ವರನ ಮಗ ಎರಡನೆಯ 
ಸೋಮೇಶ್ವರನೆಂದು ಸರಿಯಾಗಿಯೇ ಗುರುತಿಸಿದ್ದಾರೆ. 
ಆದರೆ ಇವರೂ ಕೂಡ ಡಾ! ಪಿ. ಬಿ. ದೇಸಾಯಿ ಅವರ 
ವಕಾರ್ಗವನ್ನು ಅನುಸರಿಸಿ ಅವನಿಗೆ `ಭಾವನಗಂಧವಾರಣ' 


ಬಿರುದಿತ್ತು ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ.5 


, ರಾಣಿ, ಮಹಾಮಂಡಳೇಶ್ವರ ಮೊದ 
ಲಾದವರಿಗೆ ಪ್ರಿಯರಾಗಿದ್ದವರು ಅವರವರ ಅಂಕಕಾರ 
ನೆಂದೂ, ಗಂಧವಾರಣನೆಂದೂ ಕರೆದುಕೊಳ್ಳುತ್ತಿದ್ದುದನ್ನು 
ಶಾಸನಗಳಲ್ಲಿ ಕಾಣುತ್ತೇವೆ. 

ಉದಾ : "ಮೈಳಲನೇವಿಯಂಕಕಾರ', `ತ್ರಿಭುವನಮಲ್ಲ 
ನಂಕಕಾರ', "ಚಂದಲದೇವಿಯ ಗಂಧವಾರಣ' ಇತ್ಯಾದಿ. 


ಹೇಮಾವಶಿ, ಮಡಕಶಿರ (ತಾ). ಅನಂತಪುರ (ಜಿ). 
(ತಾ), ಬಿಜಾಪುರ (ಜಿ). 


4 p.B.Desai, Jainism in South India and some Jaina Epigraphes, 1957. ನ. 106-7. 
5 ಹಂಪನಾ, ನಂದವಾಡಿಗೆ ಮಹಾಮಂಡಳೇಶ್ವರ, ಸಾಧನೆ, ಸೆಂ. ೨೦-೨೨, ಸಂ. ೧-೪, ೧-೨ (ಸಂಯುಕ್ತ), ಪ್ರ. ೫೦-೭೪. 


೧೨೪ 


ಇನ್ನು ಅವರೊಂದಿಗಿನ ತಮ್ಮ ಸಂಬಂಧವನ್ನು ಸೊಚಿಸಲು 
“ವಕಾವನಂಕಕಾರ', "ಅಮ್ಮುನಗಂಧವಾರಣ'. “ಭಾವ 


ರಾಗಾ ಜಾರ ಬಾ ಜರ ರಾಜರ ್ಸಲ್ಸ್ಸ್ಸ್‌ಭತು 
ಗಂಧವಾರಣ'ರೆಂದು ಕರೆದುಕೊಂಡಿದ್ದಾರೆ. 


ಎರಡನೆಯ ಸೋಮೇಶ್ವರನ ಅನೇಕ ಬಿರುದು 
ಗಳಲ್ಲಿ “ಅಮ್ಮನಗಂಧವಾರಣ'ವೂ ಒಂದು ಆದರೆ 
ನಂದವಾಡಿಗೆ ಶಾಸನನಲ್ಲಿ ಬಳಕೆಗೊಂಡಿರುವುದು ಅಮ್ಮನ 
ಗಂಧವಾರಣವಲ್ಲ ; ಭಾವನಗಂಧವಾರಣ. “ಅವ್ಮ' 
ಎಂದರೆ ತಂದೆ ಎಂದರ್ಥ. ಇನ್ನು "ಭಾವ? ಪದಕ್ಕೆ 
ಅಕ್ಕನಗಂಡ ಎಂಬರ್ಥವಿದೆ. ಆದ್ದರಿಂದ ಅಮ್ಮನಗಂಧ 
ವಾರಣನು ತಂದೆಯ ಅಂಗರಕ್ಷಕನಾಗಿದ್ದರೆ, ಭಾವನಗಂಧ 
ವಾರಣನು ಅಕ್ಕನಗಂಡನಿಗೆ ಅಂಗರಕ್ಷಕನಾಗಿದ್ದ ನೆಂದು 
ಹೇಳಬೇಕಾಗುತ್ತದೆ. ಪಂಪ-ರನ್ನರ ಕಾವ್ಯಗಳಲ್ಲಿ ಅಮ್ಮನ 
ಗಂಧವಾರಣವು ಇದೇ ಅರ್ಥದಲ್ಲಿಯೇ ಬಳಕೆಗೊಂಡಿದೆ.? 
ಆದ್ದರಿಂದ ನಂದವಾಡಿಗೆ ಶಾಸನದ ಮಹಾವಂಂಡಳೇಶ ರ 


ಹ್‌ 


ತ್ತು ಭಾವನಗಂಧವಾರಣನು ಎರಡನೆಯ ಸೋಮಿ 
ಶ್ವರನೆಂಬ ಹಂಪನಾ ಅವರ ಅಭಿಪ್ರಾಯ ಸರಿಯಲ್ಲ. 
ಅಂದರೆ ತಂದೆಯು ಮಗನಿಗೆ ಭಾವನಾಗಿರಲಂ ಸಾಧ್ಯವೇ 
ಇಲ್ಲ. ಹೀಗಾಗಿ ಇಲ್ಲಿಯ ಭಾವನಗಂಧವಾರಣನು 
ಬೇರೊಬ್ಬ ವೈಕ್ತಿ ಎಂಬುದು ಸ್ಪಷ್ಟ. 


ಮೀತಿ Ce) ಮೌ ಕಾ ನ 
ಬೆಳ್ಳೊಲ-ಒ೨೦, ಪ್ರಲಿಗೆರೆ-೩೦೦, ವಿಭಾಗಗಳನ್ನು 


ವ 
ಕ್ರಿ. ಶ. ೧೦೬೨ರಲ್ಲಿ ಮಹಾಮಂಡಳೇಶ್ವರ ಪೆವರ್ಷಳ 
ಮಾದರಸನು ಆಳುತ್ತಿದ್ದನೆಂದು ಮುಳುಗುಂದೆ ಶಾಸನ 


6 ಇದಲ್ಲದೆ ಸಮರ ಪ್ರಚಂಡ, ಪರಕರಿಮದನಿವಾರಣ, ದಾನಕಾನೀನ, 


ಹೇಳಿದೆ.8 ಅವನು "ಸಂಬಟಮದನ ಮಹೇಶ್ವರ', 
“ಶ್ರಿಪುರಹರ ಲಬ್ದ ವರಪ್ರಸಾದ', "ತ್ಯಾಗವಿನೋದ', 


“ಮುಖುಡಿಯ ಮಂಡಳಿಕ', “ಬಿರುದಬಂಗಾರ', "ಮೈಳಲ 
ದೇವಿಯಂಕಕಾರ', 'ತ್ರೈಳೋಕ್ಕ ಮಕರಧ್ವಜ', 
'ತ್ರೈಳೋಕ್ಕ ಮಲ್ಲದೇವರಚಟ್ಟ', "ಚಾಳುಕ್ಯ ಸಂತಾರಣ', 


'ಭಾವನಗಂಧವಾರಣ', “ಚೋಳಕುಳಕಾಳೆದಂಡ', 
“ಚೋಳಘರಟ್ಟಿ', "ರಾಜಾಧಿರಾಜ ಚೋಳಂಗೊನ್ನ' 


ಮೊದಲಾದ ಬಿರುದುಗಳನ್ನು ಧರಿಸಿದ್ದನು. ಯರಗುಪ್ಪಿೌ 
ಗದಗ!0, ನವಲಿ!! ಶಾಸನಗಳೂ ಅವನನ್ನು "ಭಾವನ 


ಗಂಧವಾರಣ', “ರಾಜಾಧಿರಾಜ ಶಿರಚ್ಛೇದನ” ಇತ್ಯಾದಿ 
ಯಾಗಿ ಕರೆದಿವೆ. ನಂದವಾಡಿಗೆ ಶಾಸನವೂ ಭಾವನಗಂಧ 


ವಾರಣನಿಗೆ "ಜೋಳಂಗೊಂಡ' ಎಂಬ ಬಿರುದಿದ್ದುದನ್ನು 
ದಾನದ ಸಂದರ್ಭದಲ್ಲಿ ಹೇಳಿದೆ. ಆದ್ದರಿಂದ ಈ 
ಶಾಸನದ ಭಾವನಗಂಧವಾರಣನು ಪೆವರ್ಕಾಳವಕಾದರಸ 
ನೆಂಬುದು ಸ್ಪಷ್ಟ. 


ಪೆವರ್ಕಾಳ ವಕಾದರಸನ ಆಳ್ವಿಕೆಯನ್ನು ಹೇಳುವ 
ಕೆಲವು ಶಾಸನಗಳು ಚಕ್ರವರ್ತಿ ಸೋಮೇಶ್ವರನ 


ಪಿರಿಯರಸಿ ಮೈಳಲದೇವಿಯನ್ನು ಉಲ್ಲೇಖಿಸಿವೆ.3 
ಸೋಮೇಶ್ವರನ ರಾಣಿಯರಲ್ಲಿ ಕೆಲವರು ಗಂಗ, 
ಹೊಯ್ಸಳರಂಥ ಸಾಮಂತರ ಕುವಕಾರಿಯರೆಂಬುದು 


ತಿಳಿದುಬರುತ್ತದೆ." ಅದರಂತೆ ಮೈಳಲದೇವಿಯೂ 
ಬಹುಶಃ ಪೆವರ್ಣಾಳ ವಕಾದರಸನ ಹಿರಿಯ ಸಹೋದರಿ 


ರೂಪ  ಮನೋಜ-ಮೊದಲಾದ ಬಿರುದುಗಳನ್ನು K 


ಧರಿಸಿದ್ದನು. ಅವನಿಗೆ ಭಾವನೆಗಂಧವಾರಣ ಬಿರುದಿದ್ದುದನ್ನು ಯಾವ ಶಾಸನಗಳೂ ಉಲ್ಲೇಖಿಸಿಲ್ಲ. ನೋಡಿ: ಸೌಇಣಇ 
X1 (1) 5೪. ೧೦೪೯, ಹೊಂಬಳ್ಳೆ ಗದಗ (ತಾ) ; ಎ ಇ ೫೪], ೧೦೫೩, ಮುಳುಗುಂದ, ಗದಗ (ತಾ). 

1 ವಿಕಮಾರ್ಜುನ ವಿಜಯ ೧-೧೪೮ ವಚನ ; ಸಾಹಸಭೀಮವಿಜಯ ೧-೧೦. 

8 ಸೌಇಣ 7! (1) ೯೭, ೧೦೬೨ ಡಿಸೆಂಬರ್‌ 5೩, ಮುಳುಗುಂದ, ಗದಗ (ತಾ). 
ಬಿ. ನಂ. ೩೬/೧೯೩೩-೩೪, ಉಲ್ಲೇಖ: Gopal, 8. R., The Chalukyas of Kalyani and the 


Kalachuris, 1981, Dharwad, p. 202. 
10 ಬಿ. ನಂ. ೧೮೯/೩೨-೩೩, ೧೦೬೪, ಗದೆಗ್ಗ ಗದಗ (ತಾ). 


11 ಜಿ. ನಂ. ೭೧೪:೫೮-೫೯, ೧೦೬೬, ನವಲಿ, ಲಿಂಗಸ್ಲೊರು (ತಾ), ರಾಯಚೂರು (ಜಿ). 


ತುಂಬೇಶ್ವರಮುಂ ಮಟಮುಂ ದೀಪ ಮಾಲೆಯು ಕೆಜ್‌ಯಂಮಂ ರಾಜಧಾನಿಯಣ್ಣಿಗೆಳೌಯೊಳ್‌ 


ಗ್ಕೆ ಹುನುಗುಂದ (ತಾ) : ಅದೇ. ೯೭, ೧೦೬೨ ಡಿಸೆಂಬರ್‌ ೨೩, 


ಮುಳುಗುಂದ, ಗದಗ (ತಾ). 


14 ನೋಡಿ. Gopal 8. R., The Chalukyas of Kalyani. 0. 197-98. 


ಇತಿಹಾಸ ದರ್ಶನ 


[14] ೧೦೫ 


ಯಾಗಿರಬೇಕು. ಆದ್ದರಿಂದ ಅವನು ಮೈಳಲದೇವಿಯ 
ಅಂಕಕಾರ, ತ್ರೈಳೋಕ್ಯಮಲ್ಲದೇವರ ಚಟ್ಟ ನೆನಿಸಿದ್ದನಲ್ಲದೆ 
ಚಕ್ರವರ್ತಿಯ ಭಾವನಗಂಧವಾರಣನೂ ಆಗಿದ್ದಾನೆ" 
ಮೆ ಳಲದೇವಿಯಂ ವಕಾದರಸನ ಸಹೋದರಿ ಎಂದು 
ಸಮರ್ಥಿಸಲು ಆಧಾರಗಳ ಕೊರತೆ ಎದ್ದು ಕಾಣುತ್ತದೆ 
ಯಾದರೂ ಹಾಗೆ ಊಹಿಸಲವಕಾಶವಿದೆ. ಬಹುಶಃ 
ಈ ಕೌಟುಂಬಿಕ ಸಂಬಂಧ ಕಾರಣವಾಗಿಯೇ ಅವನು 
ಚೋಳರ ವಿರುದ್ಧ ಸಮರ ಸಾರಿರಬೇಕು. 


ದಕ್ಷಿಣದಲ್ಲಿ ಬಲಾಢ್ಯ ಅರಸರೆಂದರೆ ಚೋಳರು. 
ಇವರಿಗೂ ಚಾಲುಕ್ಕರಿಗೂ ವಂಶಪಾರಂಪರ್ಯದಿಂದ 
ಜಗಳ ನಡೆದುಕೊಂಡು ಬಂದಿದೆ. ಒಮೆಂ 
ಚಕ್ರವರ್ತಿ ಗೆದ್ದರೆ ಮತ್ತೊಮ್ಮೆ ಚೋಳರು ಗೆಲ್ಲು 
ಶ್ರಿದ್ದರು... ಹೀಗೆ ನಡೆದ ಆನೇಕ 
"ಕೊಪ್ಪಂ' ಯುದ್ಧವೂ ಒಂದು. ಈ ಸ್ಥಳವು ಇಂದಿನ 
ರಾಯಚೂರು ಜಿಲ್ಲೆಯ "ಕೊಪ್ಪಳ'ವೆಂದು ವಿದ್ವಾಂಸರು 
ಗುರುತಿಸಿದ್ದಾರೆ.15 ಈ ಕದನದಲ್ಲಿ ೧ನೇ ರಾಜಾಧಿ 
ರಾಜನು ಯುದ್ಧಭೂಮಿಯಲ್ಲಿಯೇ ಸಾಯುತ್ತಾನೆ. 
ಪೆವರ್ಕಾಳೆ ಮಾದರಸನನ್ನು ಶಾಸನಗಳು "ರಾಜಾಧಿರಾಜ 
ಚೋಳಂಗೊನ್ನ, “ರಾಜಾಧಿರಾಜ ಚೋಳ ಶಿರಚ್ಛೇದನ” 
ಎಂದು ಸ್ಪಷ್ಟವಾಗಿ ಕರೆದಿರುವುದರಿಂದ ಕೊಪ್ಪಳ ಯುದ್ಧ 
ದಲ್ಲಿ ಅವನು ಭಾಗವಹಿಸಿ ಚಾಲುಕ್ಕರ ಆಜನ್ಮ ವೈರಿ 
ಗಳಾದ ಚೋಳರನ್ನು ಹಿಮ್ಮೆಟ್ಟಿಸಿ, ರಾಜಾಧಿರಾಜ 
ಚೋಳನನ್ನು ಕೊಂದಿರಬೇಕು. ಅವನ ಈ ಹೋರಾಟದ 
ಸನ್ನಿವೇಶ ಮತ್ತು ಅಪ್ಪತಿಮ ಸಾಹಸಗಳನ್ನೇ ನಂದವಾಡಿಗೆ 


ಶಾಸನ ಹೀಗೆ ಬಣ್ಣಿಸಿದೆ. 


ಚಂ॥ ಪದಹತಿಯಿಂನೆಲಂನ್ನಡುಗೆ ಕರ್ಣಚಳಾಚಳದಿಂದ 
ಮಬ್ಬಿಗೆ 


ದ್ಲೆದೆಗೆ ಕರಾಭಿಘಾತದ ಗುವ ರ್ಕೈಣೆಯಿಂ ಭಗಣಂ 


ಧರಾತಳೆ 

ಕ್ಕುದಿರೆ ನಿಶಾತದನ್ವಘನ ಘಟ್ಟ ಿಣಿಗಳ್ಳಿದಿಶಾಗ 
ಜವ್ರಜಂ 

ಬೆದಜ್‌ ಎರೋಧಿಯಂ ತುಳಿದು ಕೊಲ್ಹುದು 
ಭಾವನಗಂಥವಾರಣಂ 

ಚಂ॥ ಪರನರಪಾಳ ಸೈನ್ಯ ನವರಕ್ತ ಸರೋವರಮಂ 
ಕಲಂಕಿ ಭೀ 

ಕರೆ ಸುಭಟಾಂತ್ರ್ರ ಜಾಳೆಪ್ರೊಿದೆ ಪಂಕಜನಾಳ 


ಮನುಜಕ್ಕೆ ಮೆಸ್ತಕಾಂ 

ಬುರುಹಮನೊಂದು ಗುಂದದೆ [ಕಿ]ಮುಲಸ ಜಿತ 
ಸ್ಪಮದಿಂತಗುಳ್ಳು ಸಂ 

ಗರ ಜಳಕೇಳಿಯಂ ಮೆಜ್‌ಯುತಿರ್ಪುದು ಭಾವನ 
ಗಂಧವಾರಣಂ 


ಪ್ರಜಾವರ್ಗದವರು ದಾನ-ಧರ್ಮಗಳನ್ನು 
ಸಾಮಾನ್ಯವಾಗಿ ಪುತ್ರೋತ್ಸವ, ಪಟ್ಟಾಭಿಷೇಕ, ಯುದ್ಧ 
ವಿಜಯ-ಮೊದಲಾದ ಸಂದರ್ಭಗಳಲ್ಲಿ ಮಾಡುತ್ತಿದ್ದರು. 
ಆದ್ದರಿಂದ ಪೆವರ್ಕಾಳೆ ಮಾದರಸನು ರಾಜಾಧಿರಾಜ 
ಚೋಳನನ್ನು ಯುದ್ಧದಲ್ಲಿ ಸೋಲಿಸಿ ಕೊಂದು, ವಿಜಯಿ 
ಯಾದ ಸ್ಮರಣಾರ್ಥವಾಗಿ ನಾಡಿನ ಅನೇಕ ಭಾಗಗಳಲ್ಲಿ 
ಶಿವ-ಜಿನ ದೇವಾಲಯ, ಕೆರೆ-ಕಟ್ಟೆಗಳನ್ನು ಕಟ್ಟಿಸಿರ 
ಬೇಕು. ಈ ವಿಜಯ ಸಾಧನೆಯಿಂದ ಸಂತೃಪ್ತಿಗೊಂಡ 
ಚಕ್ರವರ್ತಿ ಇದುವರೆಗೆ ತನ್ನ ಮಗ ಎರಡನೆಯ 
ಸೋಮೇಶ್ವರನ ಆಳ್ವಿಕೆಯಲ್ಲಿದ್ದ ಬೆಳ್ಳೊಲ-೩೦೦, 
ಪ್ರಲಿಗೆರೆ_೩೦೦ ವಿಭಾಗಗಳ ಒಡೆತನವನ್ನು ಭಾವನಗಂಧ 
ವಾರಣನಿಗೆ ವಹಿಸಿಕೊಟ್ಟನು.1?. ಈ ಒಡೆತನದ ಜೊತೆಗೆ 


15 Gopal B.R., The Chalukyas of Kalyani. ಪು. ೧೬೯. 


16 ಸೌಇ ಇ! (1) ೧೦೩, ೧೦೭೦, ನಂದವಾಡಿಗೆ 


17 ಎರಡನೆಯ ಸೋಮೇಶ್ವರನು ಕ್ರಿ. ಶ. ೧೦೪೯-೧೦೫೪ರ ವರೆಗೆ ಮಾತ್ರ ಈ ವಿಭಾಗಗಳನ್ನು ಆಳುತ್ತಿದ್ದು, ಮುಂದೆ ಕ್ರಿ. ಶ. 
೧೦೫೮-೧೦೬೦ರ ವರೆಗೆ ರಾಷ್ಟ ಕ್ರಕೂಟರ ಮನ್ನೆಯ ಮಹಾಸಾಮಂತ ಇಂದ್ರಕೇಸಿಯರಸನು ಆಳಶೊಡಗಿದನೆಂದು ಕುಯಿಬಾ 


ಮತ್ತು ಇತರ ಶಾಸನಗಳು ಹೇಳಿವೆ. (ನೋಡಿ. ಪೂರ್ವೋಕ್ತ. ಗೋಪಾಲ್‌, ಬಿ. ಆರ್‌., ಪು. ೨೦೨). 


ಆದರೆ ಕ್ರಿ. ಶ. 


೧೦೬೨ ರಿಂದ ಈ ಇಂದ್ರಕೇಸಿಯ ಜೊತೆಗೆ ಮಹಾಮಂಡಳೇಶ್ಚರ ಪೆರ್ಮಾಳೆ ಮಾದರಸನೂ ಈ ವಿಭಾಗಗಳ ಒಡೆಯನಾಗಿದ್ದ 


ನೆಂದು ಶಾಸನಗಳು ಸ್ಪಷ್ಟವಾಗಿ ಉಲ್ಲೇಖಿಸಿವೆ. 


ಪೆರ್ಮಾಳ ಮಾದರಸನು ಚಕ್ರವರ್ತಿಯಿಂದ ನೇರವಾಗಿ ನೇಮಕಗೊಂಡಿದ್ದು, 


ಅವನ ಆಳ್ವಿಕೆಯು ಕೇವಲ ಒಂದು ತಲೆಮಾರಿಗೆ ಸೀಮಿತೆಗೊಂಡಿದ್ದರಿಂದ ವಂಶಪರಂಪರೆಯಾಗಿ ಆಳುತ್ತಿದ್ದ ಇಂದ್ರೆಕೇಸಿಯೂ 


ಬಹುಶಃ ಹಾಗೆಯೇ ಮುಂದುವರೆದಿರಬೇಕು. 


೧೦೬ 


ಇತಿಹಾಸ ದರ್ಶನ 


ಅವನು ಮಹಾಮಂಡಳೇಶ್ವರನಾಗಿ ಪದೋನ್ನತಿಯನ್ನೂ 
ಸಲಿ 


| ಇ 
ರ ಜುಂ 


ಇನ್ನು ರಾಜಾಧಿರಾಜ ಚೋಳನ 5೬ನೇಯ ವರ್ಷದ 
ಉಲ್ಲೇಖದ ಮೇಲಿಂದ ಕೊಪ್ಪಳ ಯುದ್ಧವು ಕ್ರಿ. ಶ. 
೧೦೫೪ರ ಆರಂಭದ ತಿಂಗಳಿನಲ್ಲಿ ನಡೆದಿರಬೇಕೆಂದು 
ವಿದ್ವಾಂಸರು ಗಾರುತಿಸಿದ್ದಾ ರೆ.18. ಅಂದರೆ ಕ್ರಿ. 
೧೦೫೪ರಲ್ಲಿ ರಾಜಾಧಿರಾಜನು ಈ ಯುದ್ಧದಲ್ಲಿ ಮಡಿದಿ 
ದ್ದಾನೆ ಆದ್ದರಿಂದ ಪೆವರ್ಕಾಳ ಮಾದರಸನು.. ಈ 
ವಿಜಯದ ಒಂದು ವರ್ಷದ ಅವಧಿಯಲ್ಲಿಯೇ ದೇವಾ 
ಲಯಗಳನ್ನು ನಿರ್ಮಿಸಿ ನಂದವಾಡಿಗೆ ಶಾಸನವನ್ನು 
ಬರೆಸಿರಬೇಕು. ಹೀಗಾಗಿ ಕ್ರಿ ಶ. ೧೦೭೦ ನಂದವಾಡಿಗೆ 


C4. 


ವ್‌ 
ಶಾಸನದ ಕಾಲವಾಗಿರದೆ ಅಮ ಕ್ರಿ. ಶ. ೧೦೫೫ ರಿಂದ 
೧೦೬೦ರ ವಂಧ್ಯವದಲ್ಲಿಯೆ ರಚಿನೆಗೊಂಡಿರಬೇಕು. 
ಏಕೆಂದರೆ ನಮುದವಾಡಿಗೆ ಶಾಸನ ರಚನೆಗೊಂಡಾಗ 
ಅವನಿನ್ನೂ ಮಹಾಮಂಡಳೇಶ್ವರನಾಗಿ ಪದೋನ್ನತಿ 


ಪಡೆದಿರಲಿಲ್ಲ. ಆದರೆ ಕ್ರಿ.ಶ. ೧೫೨ ವೇಳೆಗೆ ಮಹಾ 


18 ರಾಜಾಧಿರಾಜನ ನಂತರ ಆತನ ತಮ್ಮ ಎರಡನೆಯ ರಾಜೇಂದ್ರ ಜೋಳನು ಕ್ಲಿ 
_ದ.ನೆಂದು ಮಣಿಮಂಗಲ ಶಾಸೆನ ಹೇಳಿದೆ. ಆದ್ದರಿಂದ 
ಎಸ ನನ ೩೬ನೇ ವರ್ಷದ ಆಳ್ವಿಕೆಯ ಉಲ್ಲೇಖ 


Be 


ಶ. pol ಮೇ ತಿಂಗಳಿಗೆ ಸರಿಹೊಂದುತ 


ಶ್ರ 


ಯುದ್ಧವು ನಡೆದಿರಬೇಕು. ವಿವರಗಳಿಗೆ ತೋ, ಪ್ರ ಪೂರ್ವೂ 


19 ಬೈ. ನಂ. ೩೬/೩೩-೩೪, ಯರಗುಪ್ಪಿ. 


ಳು” 


ಇತಿಹಾಸ ದೆರ್ಶನ 


ಮಂಡಳೇಶ್ವರನಾಗಿ ಪದೋನ್ನತಿ ಪಡೆದಿದ್ದನೆಂದು 
ಯರಗುಪ್ಪಿ ಶಾಸನ ಹೇಳಿದೆ.!3 


ಒಟ್ಟಿನಲ್ಲಿ ಇದುವರೆಗೆ ವಿದ್ವಾಂಸರ ಚರ್ಚೆಗೆ 
ಗ್ರಾಸವಾಗಿದ್ದ ನಂದವಾಡಿಗೆ ಶಾಸನದ ಭಾವನಗಂಧ 
ಡಿ ಚಾಲುಕ್ಕರ ನಿಷ್ಠಾವಂತ ಸಾಮಂತನಾದ 
ಪೆದರ್ಕಾಳ ಮಾದರಸನಾಗಿದ್ದಾ ನೆ. ತನ್ನ ಅಕ್ಕ ಮೈಳಲ 
; ಒಂ ಂದನೆಯ ಸೋಮೇಶ್ವರನಿಗೆ 
ಸಂಬಂಧಿಯಕಾದನು. 
ಇಲುಕ್ಕ ಡಾ ಕ್ಕೆ ಕಂಟಕಪ್ಪಾಯನಾಗಿದ್ದ ರಾಜಾಧಿ 
ರಾಜನನ್ನು ಸೋಲಿಸಿ ಚೋಳಕುಳಕಾಳದನ್ನ, ರಾಜಾಧಿ 
ರಾಜಚೋಳಂಗೊನ್ನ ಮೊದಲಾದ ಬಿರುದುಗಳನ್ನು 
ಧರಿಸಿದ್ದಾನೆ. ಇದರಿಂದ ಚಕ್ರವರ್ತಿಯ ಕೃಪೆಗೆ ಪಾತ್ರನಾಗಿ 
ಮಹಾಮಂಡಳೇಶ್ವರನಾಗಿ ಪದೋನ್ನತಿಯನ್ನು ಪಡೆದ 
ನಲ್ಲದೆ ಬೆಳೊ ಲ, ಪುಲಿಗೆರೆ ವಿಭಾಗಗಳ ಒಡೆತನವನ್ನೂ 
ಪಡೆದುಕೊಂಡನು. ಆದರೆ ಪೂರ್ವದ ಅವನ ಸ್ಥಾನವಕಾನ 
ಮತ್ತು ಆಳ್ವಿಕೆಯ ವಿವರಗಳು ತಿಳಿಯುವುದಿಲ್ಲ. ಇನ್ನು 
ಮುಂದೆ ಅವುಗಳನ್ನು ಶೋಧಿಸಬೇಕಾಗಿದೆ. 


ಶ. ೧೦೫೫, ಆಗಸ್ಟ್‌ ೧೭ರಲ್ಲಿ ಆಳ್ವಿಕೆ ನಡೆಸು 


ಬ” ಉಲ 


ಕೊಪ್ಪಳ ಯುದ್ಧವು ಇದಕ್ಕಿಂತ ಪೂರ್ವದಲ್ಲಿಯೇ ನಡೆದಿರಬೇಕು; 
ಒಂದು ಶಾಸನದಲ್ಲಿದೆ. ಅದು ಕ್ರಿ. ಶ. ೧೦೫೪ಕ್ಕೆ ಸರಿಹೊಂದುತ್ತದೆ 
ನು ಶಕ ೯೭೬ನೆಯ ಜಯಸಂವತ್ತೆ ರದ ವೈಶಾಖದಲ್ಲಿ ರಣರಂಗದಲ್ಲಿ ಮಡಿದುದನ್ನು ಶಾಸನಗಳು ಹೇಳಿವೆ. ಇದಾ 


ಆದ್ದ ರಿಂದ ಕ್ರಿ. ಶ. ೧೦೫೪ರ ಆರಂಭದ ತಿಂಗಳಿನಲ್ಲಿ ಕೊಪ್ಪಳ 


ಕ್ತ, AE ಜೈ ಆರ್‌., ಪು. ೧೬೯-೭೦. 


೧೦೭ 


